ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಚಟುವಟಿಕೆಗಳ ಬಗ್ಗೆ 
ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು)-- 
359 (436) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಅತಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದ ಅವಶ್ಯಕತೆಗಳನ್ನು ಪೂರೈಸಲು ಬಿ.ಡಿ.ಎ., 
ಮುಂದಿರುವ ಯೋಜನೆಗಳೇನು: 


(ಆ) ಹೊಸ ಬಡಾವಣೆಗಳನ್ನು ರಚಿಸಲು ಭೂ ಸ್ವಾಧೀನ ಮಾಡಿಕೊಳ್ಳವ ಯಾವುದಾದರೂ ಪ್ರಸ್ತಾವನೆ 
ಇದೆಯೇ; 


(ಇ) ಮೈಯಕಿಕ ನಿವೇಶನ ಹಂಚಿಕೆಗೆ ಬದಲಾಗಿ ಹೊಸದಾಗಿ ರಚಿಸಲಾದ ಬಡಾವಣೆಗಳಲ್ಲಿ ಬಿ.ಡಿ.ಎ., ಎತ್ತರದ 
ಬಹುಮಹಡಿ ಕಟ್ಟಿಡಗಳನ್ನು ನಿರ್ಮಿಸಲು ಯೋಜಚಿಸುತ್ತಿದೆಯೇ? 


